Kerala Gazette No. 13 dated 31st March 2015. 
PART I 


Section iii 


2ಡಿನಿಲ್ಲಿ 


GOVERN 


ಇರಿಸಲು 


KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಎ) ಇಲಾಖೆ 


ಅಧಿಸೂಚನೆ 


2014 ಫೆಬ್ರುವರಿ 22, 

1189 ಕುಂಭ 10, 
1935 ಫಾಲ್ಗುಣ 3. 


ನಂ . 3883 / ಲೆಗ್ , ಎ1 / 2014/ ಕಾನೂನು. 


ತಿರುವನಂತಪುರಂ , 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆ ಮಂಜೂರುಮಾಡಿದ 
ಮಸೂದೆಗೆ 2014 ಫೆಬ್ರುವರಿ 20ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 

ಎಸ್ . ಗಿರಿಜಾ ದೇವಿ, 
ಕಾನೂನು ಖಾತೆ ಹೆಚ್ಚುವರಿ ಕಾರ್ಯದರ್ಶಿ, 
ಕಾನೂನು ಖಾತೆ ವಿಶೇಷ ಕಾರ್ಯದರ್ಶಿ, ( ಪ್ರಭಾರ). 


G14/2014/ GPC. 


33 


2014ರ 22ನೇ ಅಧಿನಿಯಮ 
2014ರ ಕೇರಳ ಧನವಿನಿಯೋಗ(11ನೇ ನಂಬ ) ಅಧಿನಿಯಮ 
2009 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದ 

ಕೆಲವು ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗೆ 
ಮೀರಿ ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ 
ರಾಜ್ಯ ಸಂಚಿತ ನಿಧಿಯಿಂದ ಧನ ವಿನಿಯೋಗಿಸಲು 

ಅಧಿಕೃತಗೊಳಿಸುವುದಕ್ಕೆ ವ್ಯವಸ್ಥೆಮಾಡುವ 


ಒಂದು 


2 . 


ಅಧಿನಿಯಮ 
ಪೀಠಿಕೆ - 2009 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ 
ವರ್ಷದಲ್ಲಿ ಕೆಲವು ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗೆ ಮೀರಿ 
ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ಧನ 
ವಿನಿಯೋಗಿಸಲು ಅಧಿಕೃತಗೊಳಿಸುವುದಕ್ಕೆ ವ್ಯವಸ್ಥೆಮಾಡುವುದು ಅಗತ್ಯವಾದುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1 . ಸಣ್ಣ ಹೆಸರು. ಈ ಅಧಿನಿಯಮವನ್ನು 2014ರ ಕೇರಳ ಧನವಿನಿಯೋಗ 
( 11ನೇ ನಂಬ) ಅಧಿನಿಯಮ ಎಂದು ಕರೆಯಬಹುದು. 

2. 2009 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದ 
ಕೆಲವು ಅಧಿಕ ಖರ್ಚನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 
103 , 56, 86, 092 ರೂಪಾಯಿಗಳ ನೀಡುವಿಕೆ. - ಅನುಸೂಚಿಯ ( 2 ) ನೇ ಕಾಲಂನಲ್ಲಿ 
ನಿರ್ದಿಷ್ಟಪಡಿಸಿರುವ ಸೇವೆಗಳಿಗೆ ಸಂಬಂಧಿಸಿ 2009 ಮಾರ್ಚ್ 31ನೇ ದಿನಾಂಕದಂದು 
ಮುಕ್ತಾಯಗೊಂಡ ಆರ್ಥಿಕ ವರ್ಷದಲ್ಲಿ ಆ ಸೇವೆಗಳಿಗೆ ಆ ವರ್ಷಕ್ಕೆ ಬೇಕಾಗಿ ಅನುಮತಿಸಿದ 
ಮೊತ್ತಗಳಿಗೆ ಮೀರಿ ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಅನುಸೂಚಿಯ (3) ನೇ 
ಕಾಲಂನಲ್ಲಿ ನಿರ್ದಿಷ್ಟಪಡಿಸಿರುವ ಒಟ್ಟು ನೂರ ಮೂರು ಕೋಟಿ ಐವತ್ತಾರು ಲಕ್ಷದ ಎಂಭತ್ತಾರು 
ಸಾವಿರದ ತೊಂಭತ್ತೆರಡು ರೂಪಾಯಿಗಳಷ್ಟಾಗುವ ಮೊತ್ತಗಳನ್ನು ಕೇರಳ ರಾಜ್ಯ ಸಂಚಿತ 
ನಿಧಿಯಿಂದ ನೀಡುವುದಕ್ಕೆ ಮತ್ತು ವಿನಿಯೋಗಿಸುವುದಕ್ಕೆ ಅಧಿಕೃತಗೊಳಿಸಿರುವುದಾಗಿ ಭಾವಿಸತಕ್ಕದ್ದು. 

34 


3. ಧನವಿನಿಯೋಗ. ಈ ಅಧಿನಿಯಮದ ಕೆಳಗೆ ಕೇರಳ ರಾಜ್ಯ ಸಂಚಿತ 
ನಿಧಿಯಿಂದ ನೀಡಲು ಮತ್ತು ವಿನಿಯೋಗಿಸಲು ಅಧಿಕೃತಗೊಳಿಸಿರುವುದಾಗಿ ಭಾವಿಸಲ್ಪಡುವ 
ಮೊತ್ತಗಳು 2009 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷಕ್ಕೆ 
ಸಂಬಂಧಿಸಿದ ಅನುಸೂಚಿಯಲ್ಲಿ ಹೇಳಿರುವ ಸೇವೆಗಳಿಗೆ ಮತ್ತು ಉದ್ದೇಶಗಳಿಗಾಗಿ 
ವಿನಿಯೋಗಿಸಿರುವುದಾಗಿ ಭಾವಿಸಲ್ಪಡುವುದು. 


ಅನುಸೂಚಿ 
(2 ಮತ್ತು 3ನೇ ವಿಭಾಗಗಳನ್ನು ನೋಡಿರಿ) 


ಮೀರಿದ್ದು. 


ಸಂಚಿತನಿಧಿಯ 


ಬೇಡಿಕೆ 


ಸೇವೆಗಳು ಹಾಗೂ 


ನಂಬ್ರ 


ವಿಧಾನ ಸಭೆ ಮೇಲೆ 
ಮತ ನೀಡಿದ್ದು ಹೊರಿಸಿದ್ದು 


ಒಟ್ಟು 


ಉದ್ದೇಶಗಳು 


(ರೂಪಾಯಿ ) (ರೂಪಾಯಿ ) (ರೂಪಾಯಿ ) 

( 3 ) 


(1) 


( 2 ) 


VI 


.. 


3,54,86,464 


ಸ್ಟಾಂಪುಗಳು ಹಾಗೂ ಕಂದಾಯ 3,54,86,464 
ನೋಂದಣಿ 


ವಾಹನ ತೆರಿಗೆಗಳು ಕಂದಾಯ 


24 ,22, 867 


24,22 , 867 


XII 


ಪೊಲೀಸು 


ಕಂದಾಯ 
ಬಂಡವಾಳ 


28,37 ,441 
19 , 86, 814 


28,37 ,441 
19, 86, 814 


W 


ಸಾರ್ವಜನಿಕ 


ಕಂದಾಯ 99 ,22,90 , 290 


99 , 22,90, 290 


ಕಾಮಗಾರಿ 


XXXVIII ನೀರಾವರಿ 


ಬಂಡವಾಳ 


6 , 62 , 216 


6, 62 ,216 


ಒಟ್ಟು 


103,50, 23, 876 


6, 62 ,216 103,56,86,092 


35 


